ಕಾಗಿನೆಲೆ - ಇನ್ನೊಂದು ಮುಖ 


ಕಾಗಿನೆಲ್ಲಿ ಅಥವಾ ಕಾಗಿನೆಲೆಯೆಂದ ಕೂಡಲೇ 
ಕನ್ನಡಿಗರಿಗೆ ಮನೆ ಮಾತಾಗಿರುವ ಕನಕದಾಸರ ನೆನ 
ಪಾಗುತ್ತದೆ. ಇದು ಒಂದು ಮುಖ. ಕನಕದಾಸರಿಗೆ 
ಹಿರಿಯನೆನಿಸಿದ ಸಂಗಮನಾಥನೆಂಬ ಮಹಾಪುರುಷ 
ನೊಬ್ಬನು ಕಾಗಿನೆಲೆಯ ಹೆಸರನ್ನು ಕನಕದಾಸೆರಿಗಿಂತೆ 
ಮೊದಲು ಬೆಳಗಿಸಿದ್ದ ನು. ಇದು ಇನ್ನೊಂದು 
ಮುಖ. 

ಕಾಗಿನೆಲೆಯಲ್ಲಿ ಒಂದು ಸಾವಿರ ವರುಷದ ಹಿಂಜಿ 
ಕಾಳಶೆಟ್ಟಿ ಎಂಬ ಪಾಳೆಯಗಾರನು ಕಟ್ಟಿಸಿದ್ದ ಕಾಳೆ 
ಹತ್ತೇಶ್ವರ }, ಬೆಟ್ಟೀಶ್ವರ ದೇವಾಲಯಗಳು ಇದ್ದ 
ವೆಂದು ಊರಿನಲ್ಲಿ ಕೋಟಿ ಅರಮನೆಗಳಿದ್ದವೆಂದು 
ತಿಳಿಯುತ್ತದೆ. ಬುಕ್ಕರಾಯನ ಸೊಸೆ ದೇವಸ್ಥಾನಕ್ಕೆ 
ದತ್ತಿ ಕೊಟ್ಟಿದ್ದ ಕೆಂದು ಕಟ್ಟಿ ತೇಷಾಚಾರ್ಯರು ಕವಿ ಕನಕ 
ದಾಸರನ್ನು ಕುರಿತು ಬರೆದೆ ಕನಕ ಮಹಿಮಾ ದರ್ಶನದಲ್ಲಿ 
ಿದ್ದಾರೆ. 


1. 


ಕಾಗಿನೆಲೆ ಸಂಗಮನಾಥನಂತ ಭಕ್ತ ಶರಣನನ್ನು 
ಕನಕದಾಸರಂಥ ಶರಣರನ್ನು ಆಕರ್ಷಿಸಿರುತ್ತದೆ. ಕನಕ 
ದಾಸರಿಗೆ ಸಂಗಮನಾಥನು ಗುರು ಆಗಿರಜೇಕು. ಕದರ 
ಮಂಡಲಗಿಯ ಹನುಮಂತ ದೇವರ ಸೇವೆ ಮಾಡಿ 
ಕೊಂಡಿದ್ದ ಕನಕರು ಕಾಗಿನೆಲೆಗೆ ಬರಲು ಸಂಗಮ 
ನಾಥರೇ ಕಾರಣರಾಗಿರಬೇಕು. ಕದರ ಮಂಡಲಗಿಯಲ್ಲಿ 
ಎದುರು ಮುಖದ ಹೆನುಮಂತ ದೇವರ ಗುಡಿ ಇದ್ದು 
ಅಜೇ ಗುಡಿಯಲ್ಲಿ ಪೌಳಿಯಲ್ಲಿ ಒಂದು ಕಡೆಗೆ ಕನಕದಾಸ 
ರಿದ್ದ ರೆಂದು ಈಗಲೂ ಜನರು ತೋರಿಸುತ್ತಾರೆ. 


ಇತಿಹಾಸ ದರ್ಶನೆ 


ಡಾ!!ಸರೋಜಿನಿ ಚವಲಾರ್‌ 


ಸಂಗೆಮನಾಥರು ಕೊಡೆಕಲ್‌ ಬಸವಣ್ಣ ನ ಮಗ. 
ಕೊಡೆಕಲ್‌ ಗ್ರಾಮವು ಕಲಬುರ್ಗಿ ಜಿಲ್ಲೆಯ ಸುರಪುರ 


ತಾಲ್ಲೂಕಿಗೆ ಸೇರಿರುತ್ತದೆ. ಕೊಡೆಕಲ್ಲ ಬಸವಣ್ಣನವರ 
ಮೂವರು ಮಕ್ಕಳಲ್ಲಿ ವೀರಪ್ಪಯ್ಯ ನೊಡೆಕಲ್‌ದ 
ಸ್ಟ EN Je ಷ್‌ ಇ 

ಶೂನ್ಯಪೀಠಕ್ಕೆ ಅಧಿಪತಿಯಾಗಿದ್ದರು. ರಾಚನ್ಪಯ್ಯ 


ಕಾನೇರಿ ನದಿಯ ದಂಡೆಯ ಮೇಲೆ ಮೈಸೂರ ಹತ್ತಿರದ 
ಊರಲ್ಲಿ ಐಕ್ಯರಾಗಿದ್ದಾರೆ. ಸಂಗಮನಾಥರು (ಸಂಗನ 
ಬಸವ ಸಂಗಮೇಶ್ವರ) ಹಾವೇರಿಯ ಹತ್ತಿರದ ಕಾಗಿನೆಲೆಗೆ 
ಬಂದು ವಾಸವಾಗಿದ್ದರು. ಕಾಗಿನೆಲೆಯಲ್ಲಿ ಸಂಗಮನಾಥ 
ಮುತ್ತ್ಯಾ(ಅಜ್ಜ) ಎಂದುಕರೆಯುತ್ತಾರೆ. 


ಕೊಡೆಕಲ್‌ದಿಂದ ಎಲ್ಲ ಜಾತಿಯ ಭಕ್ತರು ಶಿವ 
ರಾತ್ರಿಯಲ್ಲಿ ನಡೆಯುವ ಸಂಗಮನಾಥನ ಜಾತ್ರಿಗೆ ಬರು 
ರೆ. ಸಿಗ್ಗಿ ಯಲವಗಿಯ ಶುರುಬರು ವಿಶೇಷವಾಗಿ 
ಈ ಶರಣರಿಗೆ ನಡೆದುಕೊಳ್ಳು ತ್ತಾರೆ. ಕೊಡೆಕಲ್‌ದಲ್ಲಿ 
ಬಸವಣ್ಣ ನ ಗದ್ದು ಗೆ ಇದ್ದಂತೆ ಕಾಗಿನೆಲೆಯಲ್ಲಿ ಸಂಗಮ 
ನಾಥರ ಗದ್ದುಗೆ ಇದೆ. ಕೊಡೆಕಲ್‌ದಲ್ಲಿ ವರ್ಷಕ್ಕೆರಡು 
ಸಲ ಜಾತ್ರೆಯಾಗುತ್ತಜೆ-ದಮನದ ಹುಣ್ಣಿಮೆ, ಗೌರಿ 
ಹುಣ್ಣಿ ಮೆ. 


ಜಾತ್ರೆ : ಶಿವರಾತ್ರಿಗೆ ಕಾಗಿನೆಲೆಯಲ್ಲಿ ಸಂಗಮ 
ನಾಥರ ಜಾತ್ರೆಯಾಗುತ್ತದೆ. ತೇರು ಎಳೆಯುವ ಜಾತ್ರೆ 
ಯಲ್ಲಿ ಅಮವಾಸ್ಯೆಯ ದಿನ ಬೆಳಿಗ್ಗೆ ರುದ್ರಾಭಿಷೇಕ 
ಮಾಡಿ ಗದ್ದಿಗೆಗೆ ಗಂಧದ ಲೇಪನ ಮಾಡುತ್ತಾರೆ. 
ಇದಕ್ಕೆ ಗಂಧದ ಹೊದಿಕೆ ಹಾಕುವದು ಎನ್ನುತ್ತಾರೆ. 
ನಂತೆರ ಲೋಬಾನ ಹಾಕಿ ಬಾಗಿಲು ಮುಚ್ಚಿ ಹೊರಗೆ 
ಬಂದು ಬಿಡುತ್ತಾರೆ. ೨ ಶಾಸು ಬಿಟ್ಟು ಗದ್ದಿಗೆಯೊಳಗೆ 


೧೬೭ 


ಹೋಗಿ ಗಂಧ ಆರಿದ ಮೇಲೆ ಗಲ್ಲೀನ (ಹೊಸ ಬಟ್ಟಿ) 
ತೊಡಿಸುತ್ತಾರೆ. ನಂತರ ನಿತ್ಯದಂತೆ ಗದ್ದಿಗೆಯನ್ನು 
ಪೂಜಿಸಿ ಅಲಂಕರಿಸುತ್ತಾರೆ. ಕೊನೆಗೆ ಮಂಗಳಾರತಿ 
ಮಾಡಿ ಪ್ರಸಾದ (ಹಣ್ಣು-ಕಾಯಿ) ಹಂಚುತ್ತಾರೆ. 


ಅಂದುರಾತ್ರಿ ವಹಿವಾಟುದಾರರ ಮನೆಯಿಂದ ಉತ್ಸವದ 
ಸಾಮಾನುಗಳಾದ ಕಳಸ್ಕ ಬೆಳ್ಳಿ ಪಾದುಕೆ, ಚೌರಿ, ಪಲ್ಲ 
ಕೈಯ ಅಲಂಕಾರದ ಸಾಮಾನುಗಳಾದ ಎರಡು ಬೆಳ್ಳಿಯ 
ಸಿಂಹದ ಮುಖ (ಇವುಗಳನ್ನು ಪಲ್ಲಕ್ಕಿಯ ಹಿಂದೊಂದು 
ಮುಂದೊಂದುಹಾಕುತ್ತಾರೆ.) ಹೊಸಬಟ್ಟೆ ಇವುಗಳನ್ನು 
ಊದಿಸುತ್ತ ಬಾರಿಸುತ್ತ ಗದ್ದಿಗೆಗೆ ತರುತ್ತಾರೆ. ಇವರ 
ಮನೆ ಕನಕದಾಸರ ಗುಡಿಯ ಹತ್ತಿರವೇ ಇದೆ. ಗದ್ದುಗೆ 
ಊರ ಹೊರಗೆ ಇದೆ. ಹಾಗೆ ತಂದ ಸಾಮಾನುಗಳನ್ನು 
ಒಯ್ದು ಪಲ್ಲಕ್ಕಿಯನ್ನು ಅಲಂಕರಿಸುತ್ತಾರೆ. ಸಲ್ಲಕ್ಕಿಯನ್ನು 
ಗುಡಿಯ ಕಟ್ಟೆಯ ಮೇಲೆ ಇಟ್ಟು ರಾತ್ರಿ ಇಡೀ ಭಜನೆ 
ಮಾಡುತ್ತಾರೆ. ಮರುದಿನ ಮುಂಜಾನೆ ಪಲ್ಲಕ್ಕಿಯನ್ನು 
ಗುಡಿಯ ಸುತ್ತ ಎರಡು ಸಲ ಸುತ್ತಿಸಿ, ಊರಲ್ಲೆಲ್ಲ 
ಮೆರವಣಿಗೆ ಬರುತ್ತಾರೆ. ಮತ್ತೆ ಅದೀ ಸ್ಥಳಕ್ಕೆ ಹಿಂದಿ 
ರುಗಿ ಹೋಗಿ ಗುಡಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ 
ಗುಡಿಯನ್ನು ಪ್ರವೇಶಿಸುತ್ತಾರೆ. ಸಲ್ಲಕ್ಕೆಯ ಮೇಲೆ 
ತುಂಬ ಹೊದಿಸಿ ಮೇಲೆ ಮಾಲೆಯನ್ನು ಹಾಕೆ ಸಿಂಗರಿಸಿ 
ರುತ್ತಾರೆ. 


ಪಲ್ಲಕ್ಕಿಯ ಮೆರವಣಿಗೆಯಾಗುವಾಗ ಅದರ ಹಿಂಜಿ 
ಕೊಡೆಕಲ್‌ದಿಂದ ಬಂದವರು ಒಂದು ಪುಸ್ತಕ ಹಿಡಿದು 
ಓದುತ್ತಾರೆ. ಬಯಲು, ಶೂನ್ಯ ವಿಷಯ ಕುರಿತ 
ವಚನಗಳು ಇದ್ದಂತೆ ಕೇಳಿಸುತ್ತದೆ. ಅವು ಸಂಗಮ 
ನಾಥನೆ ಬರೆದ ವಚನಗಳಾಗಿರಬಹುದು. ಆ ವಚನಗಳ 
ಕೊನೆಗೆ “ಬಸವ ಕೇಳೆಂದ....” ಎಂಬ ವಾಕ್ಯ ಬರುತ್ತದೆ. 
ಇದು ಅಲ್ಲಮನು ಬಸವನಿಗೆ ಶೂನ್ಯತತ್ವವನ್ನು ಜೋಧಿಸಿ 
ದಂತೆ ಕಾಣುತ್ತದೆ. 


೧೬೮ 


ಕಾಗಿನೆಲೆಯ ಜಾತ್ರೆ ಮುಗಿಸಿದ ಭಕ್ತರು ಬಳ್ಳೀ 
ಗಾವಿ, ಸಮಿಸದ ಪ್ರಭುಲಿಂಗೇಶ್ವರ ದೇವಸ್ಥಾನಕ್ಕೆ 
ಹೋಗುತ್ತಾರೆ. ಅಲ್ಲಿ ತ್ರಿಪುರಾಂತಕ ಕೆರೆಯ ಹತ್ತಿರ 
ಮೂರು ಗುಡಿಗಳಿವೆ. ಅದಾದಮೇಲೆ ಅನಿಮಿಷಯ್ಯನ 
ಜೀವಸ್ಥಾನ, ಅಕ್ಕನ ಜನ್ಮಸ್ಥ ಳವಾದ ಉಡುತಡಿಗೆ 
ಹೋಗುತ್ತಾರೆ. 


ಹರಕೆ : ಕೊಡೆಕಲ್‌ದಿಂದ ರಾಜ ಪುರೋಹಿತರು 


ಬಂದು ಗೌಡರ ಮನೆತನದವರಿಗೆ ಥೋತರ ಶೀರಿ 
ಕೊಡುತ್ತಿದ್ದ ಸಂಪ್ರದಾಯವಿತ್ತು. (೩೦ ವರ್ಷದ 
ಹಿಂದಿನವರೆಗೆ ಈ ಪದ್ದತಿ ನಡೆದಿತ್ತು)... ರಾಜ ಪುರೋ 


ಹಿತರ ಪ್ರಕಾರ ಇಲ್ಲಿಯ ಸಂಗಮನಾಥನೇ ಬಸವಣ್ಣ. 
ಈ ಬಸವಣ್ಣನು ರಾಜನ ಅಧಿಕಾರಿಯಿದ್ದ ಕಾರಣ ಛತ್ರ, 
ಚಾಮರ್ಕ ಕುದುರೆ ಕಾಣಿಕೆ ಕೊಡುವ ಪದ್ಧತಿ ಬಂದಿದೆ 
ಯೆನ್ನುತ್ತಾರೆ. 


ಜನರು ಈಗಲೂ ಸಂಗಮನಾಥರಿಗೆ ಬೀಡಿಕೊಳ್ಳು 
ತ್ತಾರೆ. ಅವನ ಹೆಸರಿಡುತ್ತಾರೆ. ಕೊಡೆಕಲ್‌, ಸಿಗ್ಲಿ, 
ಯಲವಗಿಯ ಜನರು, ಹೆಚ್ಚಾಗಿ ಕುರುಬರು ಸಂಗಮ 
ನಾಥರ ಹೆಸರಿಗೆ ಹರಕೆ ಹೊತ್ತರೆ, ಮುಟ್ಟಿಸಲು ಅವರು 
ಕಾಗಿನೆಲೆಗೆ ಬಂದೇ ತೀರಚೇಕೆಂದು ಗಟ್ಟಿಯಾಗಿ ನಂಬಿ 
ದ್ದಾರೆ. 

ಕಾಗಿನೆಲೆಯ ಊರ ಹೊರಗೆ ಜೋಡ ಬಸವಣ್ಣನ 
ಗುಡಿಯೆದುರು ಒಂದು ಸಮಾಧಿ, ಅದರ ಮೇಲೆ ಲಿಂಗ್ಳ 
ಲಿಂಗದೆದುರು ಬಸವಣ್ಣನ ಗುಡಿ ಇವು ನಿಶ್ಶಬ್ದವಾಗಿ 
ನಿಂತಿವೆ. ದೂರದಲ್ಲಿ ಹಾಳು ಬಿದ್ದ ದೇವಾಲಯದ 
ಅಳಿದುಳಿದ ಅವಶೇಷಗಳು ಹರಡಿ ಬಿದ್ದಿವೆ. 


ನಾಲ್ದಾರು ರ್ಷದ ಹಿಂದೆ ಕೆರೆ ಬತ್ತಿದಾಗ 
ಕೋಡಿಯ ದಬಾಸ ಕಲ್ಲಿನ ಮೇಲೆ ಶಾಸನಗಳಿವೆ ನೋಡಿ 
ಕೆಂದು ಜನ ಹೇಳಿದ್ದರು. ಆ ಶಾಸನಗಳನ್ನು ಓದಿದ 
ಮೇಲೆ ಈ ವಿಷಯದ ಮೇಲೆ ಹೆಚ್ಚಿನ ಬೆಳಕು ಬೀಳ 
ಬಹುದು. ೧೦ 


ಇತಿಹಾಸ ದರ್ಶನ 


